ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಬೀದರ್‌ ಜಿಲ್ಲೆಯ ಸಹಕಾರ ಬ್ಯಾಂಕ್‌ಗಳಲ್ಲಿ ರೈತರಿಗೆ ಸಹಕಾರ ಸಿಗದಿರುವ ಬಗ್ಗೆ 
ಶ್ರೀ ರಫುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನ ಸಭೆಯಿಂದ ಚುನಾಯಿತರಾದವರು) - 
1000(1106) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ರೈತರು ಸಾಲಕೆ ಸಹಕಾರ ಸಂಘಗಳಲ್ಲಿ ಸಲ್ಲಿಸಿದ 
ಅರ್ಜಿಗಳು ಎಷ್ಟು ; ನೀಡಿರುವ ಸಾಲ ಎಷ್ಟು; 


(ಆ) ಎಲ್ಲಾ ರೈತರಿಗೆ ಸಾಲ ನೀಡದಿರಲು ಕಾರಣಗಳೇನು ; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ಹಾಗಿದಲ್ಲಿ 


nm! 


ಒದಗಿಸುವುದು) 


ಈ ವರ್ಷ ಜಿಲ್ಲೆಯ ರೈತರ ಬೇಡಿಕೆಗೆ ತಕ್ಕಂತೆ ಸಾಲ ನೀಡಲಾಗುವುದೇ ? (ಸ್ಪಷ್ಟ ವಿವರ 


